ಸದನದಲ್ಲಿ ಉತ್ತರಿಸುವ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ: 17ನೇ ಜುಲೈ, 2019 
ಹಕ್ಕು ಪತ್ರ ಬಗ್ಗೆ 
ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
39 (400) ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಬೆಂಗಳೂರು ನಗರ ಜಿಲ್ಲೆ, ಉತ್ತರ ತಾಲ್ಲೂಕು ಹೆಸರುಘಟ್ಟ ಹೋಬಳಿ ಸೊಣ್ಣೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 
ಕಾಕೋಳು ಗ್ರಾಮಸ್ಥರಿಗೆ ಹಕ್ಕುಪತ್ರ ನೀಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ಬಂದಿದ್ದಲ್ಲಿ, ಸದರಿ ಗ್ರಾಮದಲ್ಲಿ 1979ರಲ್ಲಿ 28ನೆಯ ಸ್ವಾತಂತ್ರ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ಹಕ್ಕುಪತ್ರ 
ನೀಡಿದ್ದು, ಆನಂತರ ಕೆಲವರಿಂದ ವಾಷಸ್‌ ಪಡೆದು, ಮರಳಿ ನೀಡದಿರುವುದರಿಂದ ಸರ್ಕಾರಕ್ಕಿದ್ದ ತೊಡಕುಗಳೇನು ; 1979ರಲ್ಲಿ 
ಇದ್ದಂತೆ ಫಲಾನುಭವಿಗಳ ಒಟ್ಟು ಸಂಖ್ಯೆ ಎಷ್ಟು ; (ಫಲಾನುಭವಿವಾರು ವಿವರ ನೀಡುವುದು) 


(ಇ) ಸದರಿ ನಿವೇಶನದಲ್ಲಿ ಹಾಲಿ ಮನೆ ಕಟ್ಟಿಕೊಂಡು ವಾಸವಿರುವ ನಿವಾಸಿಗಳು ಹಕ್ಕುಪತ್ರಗಳಿಲ್ಲದೆ ತಮ್ಮ ಹೆಸರುಗಳಿಗೆ ಖಾತೆ 
ಮಾಡಿಸಿಕೊಳ್ಳುಲು ಮೂಲ ದಾಖಲಾತಿಗಳನ್ನು ನೀಡಲು ಯಾವಾಗ ಕ್ರಮಕ್ಕೆ ಗೊಳ್ಳಲಾಗುವುದು ; 


(ಈ) ಸದರಿ ಗ್ರಾಮದ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲು ಸರ್ಕಾರ ಹಮ್ಮಿಕೊಂಡಿರುವ ಮುಂಜಾಗ್ರತಾ ಕ್ರಮಗಳೇನು ? 


